ಲು 


ಕರ್ನಾಟಕ ವಿಧಾನ ಪರಿಷತ್ತು 


"ಚುಕ್ಕಿ ಗುರುತಿಷ್ಯೆಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


1146 

ಶ್ರೀ. ಎಸ್‌.ಎಲ್‌. ಬೋಜೇಗೌಡ 
ಪೌರಾಡಳಿತ ಹಾಗೂ ತೋಟಗಾರಿಕೆ ರೇಷ್ಮೆ 
ಸಚಿವರು 

17-03-2020. 


ಪ್ರಶ್ನೆ 


ಉತ್ತರ 


ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿನ 
ಸರ್ಕಾರಿ ತೋಟಗಾರಿಕೆಗಳನ್ನು 
ಅಭಿವೃದ್ಧಿಪಡಿಸಲು ಸರ್ಕಾರ 


ನೀಡಿರುವ ಅನುದಾನವೆಷ್ಟು; 


ಸರ್ಕಾರಿ ತೋಟಗಾರಿಕೆ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲು 
20ನೇ ಸಾಲಿನಲ್ಲಿ ಸರ್ಕಾರದಿಂದ ರೂ. 13.00 
ಅನುದಾನವನ್ನು ನೀಡಲಾಗಿದೆ, 


2019- 
ಕೋಟಿಗಳ 


ಹಾಗಿದ್ದಲ್ಲಿ ಕಳೆದ 3 ವರ್ಷಗಳಲ್ಲಿ 
ಎಷ್ಟು ಸರ್ಕಾರಿ ತೋಟಗಾರಿಕೆಗಳನ್ನು 


ಅಭಿವೃದ್ಧಿಪಡಿಸಲಾಗಿದೆ, 


ಕಳೆದ "ಮೂರು ವರ್ಷಗಳಿಂದ ಎಂದರೆ 2016-17,2017-18 ಮತ್ತು 
2018-19. ಸಾಲಿನವರೆವಿಗೂ 414 ತೋಟಗಾರಿಕೆ ಕ್ಷೇತ್ರ ಮತ್ತು 
ನರ್ಸರಿಗಳೆನ್ನುನಿರ್ವಹಣೆ ಮೂಲಕ . ಅಭಿವೃದ್ಧಿಪಡಿಸಲಾಗುತ್ತಿದೆ. 
ಅವುಗಳಲ್ಲಿ 100 ಮಾದರಿ ಕ್ಷೇತ್ರಗಳನ್ನಾಗಿ 
ಅಭಿವೃದ್ಧಿಪಡಿಸಲಾಗಿದೆ. 


ತೋಟಗಾರಿಕೆ 


ಸರ್ಕಾರಿ ತೋಟಗಾರಿಕೆಗಳನ್ನು 
ಸರ್ಕಾರ ಗುರುತಿಸಿರುವ 
ಜಾಗ ಎಷ್ಟು ಮತ್ತು ಎಲ್ಲೆಲ್ಲಿ? 


(ಜಿಲ್ಲಾವಾರು ಮಾಹಿತಿ ನೀಡುವುದು) 


ನಿರ್ಮಿಸಲು 


ಸರ್ಕಾರಿ ತೋಟಗಾರಿಕೆಗಳನ್ನು ನಿರ್ಮಿಸಲು ಸರ್ಕಾರವು ಹೊಸದಾಗಿ 
ಜಾಗವನ್ನುಗುರುತಿಸಿರುವುದಿಲ್ಲ, 414 ಕ್ಷೇತ್ರ ಮತ್ತು ಸಸ್ಯಾಗಾರಗಳು 
15823 ಎಕರೆ 32 ಗುಂಟಿಗಳ ಎಸ್ಮೀರ್ಣವು ಹೊಂದಿದ್ದು ಜಿಲ್ಲಾವಾರು 
ಮಾಹಿತಿ ಈಕೆಳಕಂಡಂತಿವೆ. 


ಜಿಲ್ಲೆಯ ಹೆಸರು ವಿಸ್ತೀರ್ಣ 


67.24 
22223 
70.14 
504.09 
452.35 
707.14 
421.02 
700.24 
299.39 
441.12 
495.24 
41.12 
331.13 
76.31 
1092.23 
310.17 


ಬೀದರ್‌ 


eR ER 
slslzlSloleol lola &w N= 


Fe 
x 


ಮ 
[4 


pN 
ಲಾ 


17 | ಕಲಬುರುಗಿ 298.22 
18 | ಕೊಡಗು - 544.16 
19 | ಕೋಲಾಠ sm 402.13 
20. | ಕೊಪ್ಪಳ 213.02 
21 | ಮಂಡ್ಯ 1873.03 
22 | ಮೈಸೂರು 702.08 
23 | ರಾಯಚೂರು 209.24 
24 | ರಾಮನಗರ 390.35 
25 | ಶಿವಮೊಗ್ಗ 445.15 
26 | ತುಮಕೂರು 3620.22 
27 | ವಿಜಯಪುರ 120.05 
28 | ಉತ್ತರ ಕನ್ನಡ 356.3 
29 |ಉಡುಪಿ.. 272.18 
30 | ಯಾದಗಿರಿ 138.23 
ಒಟ್ಟು ವಿಸ್ತೀರ್ಣ 15823.32 


HORT! 123 HGM 2020 


(ನಾರಾಯಣ ಗೌಡ) 


ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


